ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತಮೂರನೆಯ ಅಧಿವೇಶನ 
ಶುಶ್ರವಾರ, ದಿನಾಂ೦ಕ:29 ನೇ ಜನವರಿ, 2021 


ಸ್ವಚ್ಛ್‌ ಭಾರತ್‌ (ಗ್ರಾಮೀಣ) ಅಭಿಯಾನ ಮತ್ತು 'ಬಯಲು ಬಹಿರ್ದೆಶೆ ಮುಕ್ತ' ಗ್ರಾಮಗಳು ಕುರಿತು 
ಶ್ರೀ ಕೆ. ಎ. ತಿಷಪ್ಪೇಸ್ವಾಮಿ( ನಾಮನಿರ್ದೇಶನ ಹೊಂದಿದವರು) - 


39 (26) ಮಾನ್ಯ ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ - 


(ಅ) ಸ್ವಚ್ಛ್‌ ಭಾರತ್‌ (ಗ್ರಾಮೀಣ) ಅಭಿಯಾನವನ್ನು ಪ್ರಾರಂಭಿಸುವ ಮುನ್ನ ಕೈಗೊಂಡಿರುವ ಒಟ್ಟಾರೆ 
ಗ್ರಾಮೀಣ ಸ್ವಚ್ಛತೆ ಎಷ್ಟು; ಮತ್ತು ಈ ಅಭಿಯಾನವನ್ನು ಪ್ರಾರಂಭಿಸಿದ ನಂತರ ಇದುವರೆವಿಗೂ 
ಸಾಧಿಸಲಾಗಿರುವ ಪ್ರಗತಿ ಎಷ್ಟು; (ಜಿಲ್ಲಾವಾರು ಮತ್ತು ವರ್ಷವಾರು ಸಂಪೂರ್ಣ ಮಾಹಿತಿ ನೀಡುವುದು) 


(ಆ) ಪ್ರಸ್ತುತ ರಾಜ್ಯದ ಗ್ರಾಮಾಂತರ ಪ್ರದೇಶದಲ್ಲಿ ಈ ಅಭಿಯಾನ ಅಡಿಯಲ್ಲಿ ದಿನಾ೦ಕ: 02-11-2020ರಂತೆ 
ಎಷ್ಟು ಮನೆಗಳಿಗೆ ಶೌಚಾಲಯ ನಿರ್ಮಿಸಿಕೊಡಲಾಗಿದೆ; 


(ಇ) ರಾಜ್ಯಕ್ಕೆ `ಬಯಲು ಬಹಿರ್ದೆಶೆ ಮುಕ' ಸ್ವಚ್ಛತೆ ಕಾರ್ಯಕ್ರಮಗಳಲ್ಲಿ ನಿಗಧಿಪಡಿಸಿದ ಗುರಿಯೆಷ್ಟು; 
ಮತ್ತು ಯಾವ ಅವಧಿಯೊಳಗೆ ರಾಜ್ಯದಲ್ಲಿ ಈ ಅಭಿಯಾನದ ಅಡಿ ಶೇ.100ರಷ್ಟು `'ಬಯಲು ಬಹಿರ್ದೆಶೆ 
ಮುಕ್ತ' ಸ್ವಚ್ಛತೆಯನ್ನು ಸಾಧಿಸಲಾಗುವುದು; 


(ಈ) ಕಳೆದ ಮೂರು ವರ್ಷಗಳಲ್ಲಿ ರಾಜ್ಯದಲ್ಲಿ ನಿರ್ಮಿಸಲಾದ ಶೌಚಾಲಯಗಳೆಷ್ಟು; (ಮಾಹಿತಿ 
ನೀಡುವುದು) 


(ಉ) ರಾಜ್ಯದಲ್ಲಿ `ಬಯಲು ಬಹಿರ್ದೆಶೆ ಮುಕ' ಗ್ರಾಮಗಳೆ೦ಂದು ಘೋಷಿತವಾಗಿರುವ ಗ್ರಾಮಗಳಲ್ಲಿ 
ಶೌಚಾಲಯ ನಿರ್ಮಾಣದ ಬಗ್ಗೆ ಸಮೀತ್ಲೆ/ಗಣತಿಯ ವಿವರವನ್ನು ಜಿಲ್ಲಾವಾರು ಒದಗಿಸುವುದು? 


